ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 30೦೦(2533) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 
ವಿಷಯ: ಪಿ.ಟೆ.ಸಿ.ಎಲ್‌. ಕಾಯಿದೆಗೆ ತಿದ್ದುಪಡಿ 


(ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತದೃಷ್ಠಿಯಿಂದ ತಂದಿದ ಪಿ.ಟಿ.ಸಿ.ಎಲ್‌. 
ಕಾಯಿದೆ 1978ರಲ್ಲಿ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಮಂಜೂರಾಗಿದ್ದ 
ಜಮೀನನ್ನು ಬೇರೆಯವರಿಗೆ ಪರಭಾರೆ ಮಾಡುವುದನ್ನು ನಿಷೇಧಿಸಿದ್ದು, ಒಂದು ವೇಳೆ 
ಪರಭಾರೆ ಮಾಡಿದ್ದರೂ ಸಹ ಮತ್ತೆ $€/5T ಯವರಿಗೆ ವಾಪಸ್‌ ಕೊಡಿಸಲು ಅವಕಾಶ 
ಕಲ್ಪಿಸಿರುವುದು ನಿಜವಲ್ಲಮೇ; 


(ಆ) ಈ ರೀತಿ ಪರಭಾರೆ ಮಾಡಿದ ಜಮೀನುಗಳನ್ನು ವಾಪಸ್‌ ಕೊಡಿಸಬೇಕೆಂದು 
ಕಾಯಿದೆಯಲ್ಲಿದ್ದರೂ ಅಪೀಲು ಹೋದಾಗ ಅನೇಕ ಅಸಿಸ್ಟಂಟ್‌ ಕಮೀಷನರ್‌ ಮತ್ತು 
ಡೆಪ್ಯೂಟಿ ಕಮೀಷನರ್‌ಗಳು 80/5? ಯವರ ವಿರುದ್ಧವಾಗಿ ತೀರ್ಪು ನೀಡುತಿದ್ದು, ಇದರಿಂದ ಈ 
ಜನಾಂಗದವರಿಗೆ ಅನ್ಯಾವಾಗುತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 


(ಇ) ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೆಕ್ಕುಂಟಿ ರಾಮಲಕ್ಲಿ ವಿರುದ್ಧ ಕರ್ನಾಟಕ 
ಸರ್ಕಾರ ಮತ್ತು ಇನ್ನೊಂದು ಪ್ರಕರಣದಲ್ಲಿ ಪಿ.ಟಿ.ಸಿ.ಎಲ್‌. ಕಾಯಿದೆಯಲ್ಲಿ ಕಾಲಮಿತಿ 
ನಿಗದಿಗೊಳಿಸಬೇಕಾಗಿತ್ತೆಂದು ತಿಳಿಸಿರುವುದರಿ೦ಂದ ಅನೇಕ sc/sT ಜನಾಂಗಕ್ಕೆ 
ಅನ್ಯಾಯವಾಗುತಿದ್ದು ಕೆಲವು ಸಮಸ್ಯೆಗಳನ್ನು ಸರಿಪಡಿಸಲು ಪರಿಶಿಷ್ಟ ಜಾತಿ/ವರ್ಗಗಳ ಕೆಲ 
ಜಮೀನುಗಳ ಪರಭಾರೆ ನಿಷೇಧ ಕಾಯಿದೆ 1978ಕ್ಕೆ ಸರ್ಕಾರ ಸಮಗ ತಿದ್ದುಪಡಿ ತ೦ದು ಇವರ 
ಹಿತ ಕಾಪಾಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆಯೇ; 


(ಈ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತದೃಷ್ಟಿಯಿಂದ ಈ ಸಮಗ್ರ 
ತಿದ್ದುಪಡಿಯನ್ನು ಯಾವ ಕಾಲಮಿತಿಯೊಳಗೆ ತರಲಾಗುವುದು? 


